ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3044 (2512) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ವಸತಿ ಸಚಿವರು 
ವಿಷಯ : ಪ್ರಧಾನ ಮಂತಿ ಆವಾಸ್‌ ಯೋಜನೆಯಡಿ ವಸತಿ ಗೃಹಗಳ ಹಂಚಿಕೆ 


(ಅ) ರಾಜ್ಯದಲ್ಲಿ ಪ್ರಧಾನ ಮಂತಿ ಆವಾಸ್‌ ಯೋಜನೆಯು ಜಾರಿಯಾದ ದಿನದಿಂದ ಈವರೆಗೆ 
ಈ ಯೋಜನೆಯಡಿ ವಿವಿಧ ವರ್ಗಗಳ ವಸತಿಹೀನರಿಗೆ ನಗರ, ಪಟ್ಟಣ ಮತ್ತು ಘೋಷಿತ 
ಯೋಜನಾ ಪ್ರಾಧಿಕಾರಗಳಲ್ಲಿ ಮಂಜೂರು ಮಾಡಿರುವ ವಸತಿ ಗೃಹಗಳೆಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


(ಆ) ಈ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿರುವ ವಸತಿ ಗೃಹಗಳ ನಿರ್ಮಾಣ ಯಾವ 
ಹಂತದಲ್ಲಿವೆ; (ಸಂಪೂರ್ಣ ಜಿಲ್ಲಾವಾರು ವಿವರ ನೀಡುವುದು) 


(ಇ) ನಗರ ಮತ್ತು ಪಟ್ಟಿಣ ಪ್ರದೇಶಗಳಲ್ಲಿ ವಸತಿ ಗೃಹಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು, ಈ 
ಬೇಡಿಕೆಯನ್ನು ಪೂರೈಸಲು ಸಮೀಕ್ಷೆ ನಡೆಸಿ ರೂಪಿಸಿರುವ ಕಾರ್ಯ ಯೋಜನೆಗಳು ಯಾವುವು 
? (ಪೂರ್ಣ ವಿವರ ನೀಡುವುದು) 


